ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೦ 
Volume 150 


ಬೆಂಗಳೂರು, ಗುರುವಾರ, ಜನವರಿ ೧೫ , ೨೦೧೫ ( ಪುಷ್ಯ ೨೫ , ಶಕ ವರ್ಷ ೧೯೩೬ ) 
Bangalore , Thursday, January 15 , 2015 ( Pushya 25 , Shaka Varsha 1936 ) 


ಸಂಚಿಕೆ ೩ 
Issue 3 


ಭಾಗ ೪ಎ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, ರಾಜ್ಯದ 
ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ ಮೇರೆಗೆ ರಾಜ್ಯ ಸರ್ಕಾರವು 
ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ 
ನಿಯಮಗಳು, ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು 

ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಇ 39 ಎಂಎಲ್‌ಡಬ್ಲ್ಯೂ 2014 , ಬೆಂಗಳೂರು, ದಿನಾಂಕ: 25ನೇ ಸೆಪ್ಟೆಂಬರ್, 2014, 
ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಸಇ 307 ಎಂಆರ್‌ಇ 2013 ದಿನಾಂಕ: 31-10 -2013ರಲ್ಲಿ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ ಮತ್ತು 
ಅಭಿವೃದ್ಧಿ) ಅಧಿನಿಯಮ, 1966 ರ ಕಲಂ 10 ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಕೆಳಕಂಡ 13 ಜನರನ್ನು ಕಾರಟಗಿ 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ನಾಮನಿರ್ದೇಶನ ಮಾಡಿದ್ದ , ಸದರಿ ಸದಸ್ಯರುಗಳ ಪದಾವಧಿಯು ದಿನಾಂಕ:30 - 08 - 2014ಕ್ಕೆ ಮುಕ್ತಾಯಗೊಂಡಿರುತ್ತದೆ. 

ಹೆಸರು ( ಶ್ರೀ /ಶ್ರೀಮತಿ) 

ಹುದ್ದೆ 
ಶಿವರೆಡ್ಡಿ ನಾಯಕ್ ತಂದೆ ಭಗವಂತಪ್ಪ ನಾಯಕ್ . 

ಅಧ್ಯಕ್ಷರು 
ಸಿದ್ದನಗೌಡ ತಂದೆ ವೀರನಗೌಡ ಬಾಗೋಡಿ. 

ಉಪಾಧ್ಯಕ್ಷರು 
ಅಬ್ದುಲ್ ರವೂಫ್ ಸಾಬ್ ತಂದೆ ಮಹಮ್ಮದ್ ಇಸ್ಮಾಯಿಲ್ ಸಾಬ್. ಸದಸ್ಯರು 
4 | ಕೆ. ರಾಮಣ್ಣ ತಂದೆ ಲಿಂಗಪ್ಪ . 

ಸದಸ್ಯರು 
ಬಿ .ಶಿವಯ್ಯ ತಂದೆ ಸತ್ಯನಾರಾಯಣ. 

ಸದಸ್ಯರು 
ತಾಯಪ್ಪ ಕೆ. ತಂದೆ ಹಿರೇಲಿಂಗಪ್ಪ ಕೋಟೆ. 

ಸದಸ್ಯರು 
ಸಂಜೀವಪ್ಪ ತಂದೆ ಪರಸಪ್ಪ . 

ಸದಸ್ಯರು 
8 . ಜಂಬುನಾಥ ನಾರಾಯಣಪ್ಪ ಇಟಗಿ, 

ಸದಸ್ಯರು 
9 . ಶರಣಪ್ಪ ಶೆಟ್ಟಿ ತಂದೆ ಮರಿಸ್ವಾಮಿ ಶೆಟ್ಟಿ ಬೂದಗುಂಪಾ, 

ಸದಸ್ಯರು 
10 ಸಣ್ಣ ಅಮರೇಶಪ್ಪ ತಂದೆ ಭೀಮಣ್ಣ ರಾವಿಹಾಳ್ . 

ಸದಸ್ಯರು 
ಪವಾಡ ಶೆಟ್ಟಿ ಪಂಪಾಪತಿ ತಂದೆ ಕರಿಬಸಪ್ಪ . 

ಸದಸ್ಯರು 
ಬಿ.ಕಾಶೀ ವಿಶ್ವನಾಥ್ ತಂದೆ ಬಿ. ನರಸಯ್ಯ . 

ಸದಸ್ಯರು 
| 13 | ಶರಣೇಗೌಡ ತಂದೆ ನಿಂಗನಗೌಡ. 

ಸದಸ್ಯರು 


ಕ್ರ. ಸಂ . 


2 


. 


11 


12 


PR. 911 
S . C. 30 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಈ . ಪಾಪಣ್ಣ | 
- ಸರ್ಕಾರದ ಅಧೀನ ಕಾರ್ಯದರ್ಶಿ - 1, 

ಸಹಕಾರ ಇಲಾಖೆ. 
( ೧೩೭) 


೧೩೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೫ , ೨೦೧೫ 


ಭಾಗ ೪ಎ 


ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಇ 405 ಎಂಆರ್‌ಇ 2014 , ಬೆಂಗಳೂರು, ದಿನಾಂಕ: 17ನೇ ಸೆಪ್ಟೆಂಬರ್, 2014 , 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966ರ ಕಲಂ 11(1)( ix ) ರಲ್ಲಿ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ ಕರ್ನಾಟಕ ಸರ್ಕಾರವು ಬದಾಮಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಈ ಕೆಳಕಂಡ ಎರಡು ಜನರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡಿದೆ. 

ಕ್ರ. ಸಂ . 

ಹೆಸರು ಮತ್ತು ವಿಳಾಸ 
ಶ್ರೀ ಕಾದೀರಸಾಬ ಇಮಾಮಸಾಬ , ರಗಾಪೂರ, 
ಸಾ|| ಯಂಡಿಗೇರಿ, ಬದಾಮಿ ತಾಲ್ಲೂಕು, ಬಾಗಲಕೋಟ ಜಿಲ್ಲೆ . 


ಶ್ರೀ ಆರ್. ಎಲ್ .ಪೂಜಾರ್, 
ಸಾ || ಬೆಲೂರು, ಬದಾಮಿ ತಾಲ್ಲೂಕು, ಬಾಗಲಕೋಟ ಜಿಲ್ಲೆ. 


P . R .912 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಈ . ಪಾಪಣ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ -1, 

ಸಹಕಾರ ಇಲಾಖೆ. 


S . C .30 


INFRASTRUCTURE DEVELOPMENT SECRETARIAT 


NOTIFICATION 


No.UDD 100 NSW 2013 Bangalore , dated : 26. 08. 2014 
In pursuance of clause 6 ( ix ) of the Agreement between Government of India acting through the Ministry of Railways and 
Government of Maharashtra, Goa , Karnataka and Kerala in connection with the construction of the West Coast Railway Line and in 
exercise of the powers conferred under Article 66 ( 1) of the Memorandum and Articles of Association of KRCL , the nomination of 
Smt. Vandana Gurnani, IAS, Resident Commissioner, Karnataka Bhavan as an Alternate Director on the Board of Directors , KRCL 
hereby shall cease to exist. 


P . R . 913 


By Order and in the name of the Governor of Karnataka 

B .N .SRINIVASA 
Under Secretary to Government 
Infrastructure Development Department 


S . C . 50 


INFRASTRUCTURE DEVELOPMENT SECRETARIAT 

NOTIFICATION 

No .IDD 69 NSW 2014 Bangalore, dated : 01 .09.2014 
In pursuance of the Memorandum and Articles of Association of Konkan Railway Corporation Limited (KRCL) and in exercise of 
the powers under section 187 -A of the Companies Act 1956 , His Excellency the Governor of Karnataka shareholder of the KRCL 
hereby appoint Shri. T. N Narayana Gowda , Deputy Secretary -2 to Government, Infrastructure Development Department, Vikasa 
Soudha Bangalore as nominee for exercising the same rights and power ( including the right to vote by proxy ) as a shareholder of the 
KRCL for the Extra Ordinary General Meeting of KRCL on 29.09 .2014 . at NaviMumbai . 

By Order and in the name of the Governor of Karnataka 
P . R . 914 

B .N . SRINIVASA 

Under Secretary to Government 
S . C . 50 

Infrastructure Development Department 


ಸಾರಿಗೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಾರಿಇ 44 ನಸಾಣ 2014 , ಬೆಂಗಳೂರು, ದಿನಾಂಕ: 2ನೇ ಡಿಸೆಂಬರ್, 2014 . 
ಡಿ.ದೇವರಾಜ ಅರಸ್ ಟ್ರಕ್ ಟರ್ಮಿನಲ್ಸ್ ಲಿಮಿಟೆಡ್ ನ Article of Association ನ 8 ಮತ್ತು 17 ರ ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಶ್ರೀ ಕೆ.ಅಮರನಾರಾಯಣ, ಭಾಆಸೇ ., ಆಯುಕ್ತರು , ಸಾರಿಗೆ ಮತ್ತು ರಸ್ತೆ ಸುರಕ್ಷತೆ, ಬೆಂಗಳೂರು ಇವರು ವಯೋನಿವೃತ್ತಿ ಹೊಂದಿರುವುದರಿಂದ 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೫ , ೨೦೧೫ 

೧೩೯ 
ಡಾ .ರಾಮೇಗೌಡ, ಭಾ. ಆ.ಸೇ ., ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತೆ ಇವರನ್ನು ಡಿ.ದೇವರಾಜ ಅರಸ್ ಟ್ರಕ್ ಟರ್ಮಿನಲ್ ಲಿಮಿಟೆಡ್ ನ ನಿರ್ದೇಶಕರ 
ಮಂಡಳಿಯಲ್ಲಿ ಅಧಿಕಾರಿಯುತ ನಿರ್ದೇಶಕರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P . R . 959 

- ಕೆ.ಬೀರೇಶ್ 
S .C.25 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಾರಿಗೆ ಇಲಾಖೆ. 
ಕಾನೂನು ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಲಾ 26 ಎಲ್ಎಡಿ 2014 , ಬೆಂಗಳೂರು, ದಿನಾಂಕ : 04ನೇ ಡಿಸೆಂಬರ್ , 2014 , 
ಶ್ರೀ ಸತೀಶ್‌ಚಂದ್ರ ಜಿ.ಕುಲಕರ್ಣಿ, ಅಪರ ಸರ್ಕಾರಿ ವಕೀಲರು ಇಂಡಿ ತಾಲ್ಲೂಕು, ಬಿಜಾಪುರ ಜಿಲ್ಲೆ ಇವರು ತಮ್ಮ ಹುದ್ದೆಗೆ ರಾಜೀನಾಮೆ ಸಲ್ಲಿಸಿರುವ 
ಹಿನ್ನೆಲೆಯಲ್ಲಿ ಶ್ರೀ ಶ್ರೀಶೈಲ ಎಂ . ಆಲೂರ, ಅಪರ ಸರ್ಕಾರಿ ವಕೀಲರು, ಬಿಜಾಪುರ ಜಿಲ್ಲೆ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಮುಂದಿನ 
ಆದೇಶದವರೆಗೆ ಇಂಡಿ ತಾಲ್ಲೂಕಿನ ಅಪರ ಸರ್ಕಾರಿ ವಕೀಲರ ಹುದ್ದೆಯ ಹೆಚ್ಚುವರಿ ಪ್ರಭಾರದಲ್ಲಿರಿಸಿದೆ. ಸದರಿ ವಕೀಲರು ಹೆಚ್ಚುವರಿಯಾಗಿ 
ಕಾರ್ಯನಿರ್ವಹಿಸುವ ಅವಧಿಯಲ್ಲಿ ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು 1977ರ ನಿಯಮ 
15 (1)(II) ರ ಅನ್ವಯ ಪ್ರಯಾಣ ಭತ್ಯೆ ಪಡೆಯಲು ಅರ್ಹರಾಗಿರುತ್ತಾರೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P . R .960 

ಜೆ. ಲಕ್ಷ್ಮಣ 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ ), 
S . C . 25 

ಕಾನೂನು ಇಲಾಖೆ ( ಆಡಳಿತ - 2). 
ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ: ಕಸಂವಾ:209:ಪಿಐಪಿ:2014, ಬೆಂಗಳೂರು, ದಿನಾಂಕ: 24ನೇ ನವೆಂಬರ್ , 2014 , 
ಶ್ರೀ ರಂಗಸ್ವಾಮಯ್ಯ , ಮಂಚ ದೊರೆ, ಗುಬ್ಬಿ ತಾಲ್ಲೂಕು, ತುಮಕೂರು ಜಿಲ್ಲೆ, ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 18 ತಿಂಗಳ ಅವಧಿಗೆ 
ಅಥವಾ ಅದಕ್ಕೂ ಮೊದಲು, ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ , ಕರ್ನಾಟಕ ಮದ್ಯಪಾನ ಸಂಯಮ ಮಂಡಳಿ , ಬೆಂಗಳೂರು ಇದರ 
ಅಧ್ಯಕ್ಷರ ಹುದ್ದೆಗೆ ನೇಮಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P . R . 961 . 

ಸಿ . ಮಂಜುಳ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಇಲಾಖೆ ( ವಾರ್ತಾ ಶಾಖೆ). 
ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಸಚಿವಾಲಯ 

- ಅಧಿಸೂಚನೆ 
ಸಂಖ್ಯೆ : ಕಸಂವಾ. 210:ಪಿಐಪಿ:2014, ಬೆಂಗಳೂರು, ದಿನಾಂಕ: 24ನೇ ನವೆಂಬರ್ , 2014 . 
ಶ್ರೀ ಎಸ್. ವಿ. ರಾಜೇಂದ್ರಸಿಂಗ್ ಬಾಬು ಬಿನ್ ಶ್ರೀ ಡಿ . ಶಂಕರ್ ಸಿಂಗ್, ನಂ .68, ಎಸ್‌ -1, 3ನೇ ಮಹಡಿ, 2ನೇ ಅಡ್ಡ ರಸ್ತೆ , ಕೆ. ಇ . ಬಿ .ಬಡಾವಣೆ, 
ಸಂಜಯನಗರ, ಬೆಂಗಳೂರು ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 18 ತಿಂಗಳ ಅವಧಿಗೆ ಅಥವಾ ಅದಕ್ಕೂ ಮೊದಲು, ಇವೆರಡರಲ್ಲಿ ಯಾವುದು 
ಮೊದಲೋ ಅಲ್ಲಿಯವರೆಗೆ, ಕರ್ನಾಟಕ ಚಲನಚಿತ್ರ ಅಕಾಡೆಮಿ , ಬೆಂಗಳೂರು ಇದರ ಅಧ್ಯಕ್ಷರ ಹುದ್ದೆಗೆ ನೇಮಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR.962 

ಸಿ . ಮಂಜುಳ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಇಲಾಖೆ ( ವಾರ್ತಾ ಶಾಖೆ). 
ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಸಂವಾ: 208: ಪಿಐಪಿ:2014 , ಬೆಂಗಳೂರು, ದಿನಾಂಕ: 24ನೇ ನವೆಂಬರ್ , 2014 . 
ಶ್ರೀಮತಿ ವಿಜಯಲಕ್ಷ್ಮಿ ಅರಸ್ , ನಂ .101 , ರೈನ್‌ ಸೆನ್ಸ್‌ಪಾರ್ಕ್ , ಮಲ್ಲೇಶ್ವರಂ ಪಶ್ಚಿಮ, ಬೆಂಗಳೂರು ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 18 
ತಿಂಗಳ ಅವಧಿಗೆ ಅಥವಾ ಅದಕ್ಕೂ ಮೊದಲು, ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ, ಶ್ರೀ ಕಂಠೀರವ ಸ್ಟುಡಿಯೋ ನಿಗಮ ನಿಯಮಿತ, 
ಬೆಂಗಳೂರು ಇದರ ಅಧ್ಯಕ್ಷರ ಹುದ್ದೆಗೆ ನೇಮಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P . R.963 

ಸಿ. ಮಂಜುಳ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಇಲಾಖೆ ( ವಾರ್ತಾ ಶಾಖೆ). 


080 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಜನವರಿ ೧೫, ೨೦೧೫ 


ಭಾಗ ೪ಎ 


COMMERCE AND INDUSTRIES SECRETARIAT 

NOTIFICATION 

NO .CI 225 SGF 2014 Bangalore, Dated : 16 -09- 2014 . 
Whereas it is necessary to make an order with a view to enabling the existing Satish Sugars Ltd ., Factory at Hunishyaal P .G , 
Gokak Taluk , Belgaum District to start its operation for production of sugar warranting allocation of sugarcane area within the radius of 
7 .5 Km .in tune with its crushing capacity . 

Now , therefore , in exercise of the powers conferred by clause 6 ,7 ,8 and 9 of the Sugarcane (Control) order 1966 read with CSR 
1127 , dated 16th July 1966 of the Government of India in the Ministry of Food , Agriculture , Community Development and Co -Operation 
(Department of Food ) the Government of Karnataka hereby makes the following order namely :- The Karnataka Sugarcane (Regulation 
of Distribution ), Satish Sugars Ltd ., Factory at Hunishyaal P .G Gokak Taluk , Belgaum District Order 2014 and the said order shall come 
into force at once and it shall remain in force till withdrawn or repealed subject to amendments as the State Governmentmay make from 
time to time. 
1. In this order : - 

(a ) " Factory " means the premises of the factory at Hunshyal P .G , owned by Satish Sugars Ltd ., Factory at Hunishyaal P .G , 

Gokak Taluk , Belgaum District including the precincts of such factory. 
(b ) Form means a form appended to this order. 
( c ) Words and expressions used in this order but not defined shall have the meaning assigned to them in clause 2 of the 

Sugarcane (Control) order 1966 . 
2 . The crushing capacity of M /s Satish Sugars Ltd ., being 8000 TCD, the quantity of Sugarcane required by the factory during a year is 
about 15 .00 Lakh M .Ts. The factory shall secure the sugarcane determined under sub clause (2 ) from the areas specified in schedule -1 
to this order which shall be the area reserved temporarily in the interest of farmers for supply of sugarcane to the factory concerned, till 
new factories are established . 
3 . Every grower of sugarcane in the area reserved temporarily as specified in Schedule -I shall supply to the factory ninety five percent 
of the sugarcane grown by each such grower Co -operative Society operating in the reserved area , through such society . 
4 . Every grower of sugarcane or a sugarcane grower Co -operative Society, supplying sugarcane to the factory and the factory shall 
enter in to agreement to supply or purchase as the case may be, the quantity of sugarcane determined under clause - 4 . 
5 . No Sugarcane shall be exported from the area reserved temporarily except under and in accordance with the conditions of a permit 
issued by the Deputy Commissioner of respective District in Form - 1 of Schedule- II. 
6 ) Application for the grant of a permit under clause -6 shall be made in form 2 of Schedule - ll and shall be accompanied by a fee of 
Rs.5 /- and an amount of Rs. 100 /- as security Deposit. If any condition of the permit is contravened , the Deputy Commissioner of 
respective District may after giving an opportunity to the person Concerned to show cause why the amount deposited by way of security 
or any part thereofmay notbe forfeited , pass order forfeiting the whole or part of the amount deposited as security . 

By Order and in the name of the Governor of Karnataka , 

B . R .Narasimhamurthy Rao 
UNDER SECRETARY TO GOVERNMENT (SUGAR ) ( 1 /C ) 

COMMERCE AND INDUSTRIES DEPARTMENT 

SCHEDULE 
The following 09 villages are within the radius of 7 .5 Kms from Satish Sugar factory located at Hunishyaal P .G , Gokak Taluk , 
Belgaum District are allotted as an cane area for supply of Sugarcane to the existing factory . 

The details of villages are as follows: 
Sl. No . Name of the Villages belonging to Distance from the 

Gokak Taluks of Belgaum District existing sugar factory 
Udhagatti 

2 .50 
| Nallanatti 

5 . 00 
Gujanatti 

6 . 30 
Hadaginahal 

3 .00 
Chigadolli 

3 .50 
Kalarakoppa 

3 .50 
7 Melavanki 

4 .50 
8 Kemmanakola 

6 .00 
Talakatanal 

5 .00 


P . R . 964 
S . C . 25 


B .R .Narasimhamurthy Rao 
UNDER SECRETARY TO GOVERNMENT ( SUGAR ) (1 /C ) 

COMMERCE AND INDUSTRIES DEPARTMENT 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೫ , ೨೦೧೫ 


೧೪೧ 


HOME SECRETARIAT 

NOTIFICATION 

NO. HD 72 SST 2013, Bangalore , Dated : 02-12- 2014 , 
Whereas the Government of Karnataka having regard to the circumstances prevailing in the State are satisfied that it is 
necessary that all Commissioners of Police and all the District Magistrates to be empowered to exercise the powers under sub- section 
(2 ) of section 3 of the Karnataka Prevention of Dangerous Activities of Boot-leggers , Drug-Offenders , Gamblers , Goondas, immortal 
Traffic Offenders and Slum -Grabbers Act, 1985 (Karnataka Act No . 12 of 1985 ). 

Now , therefore in exercise of the powers conferred by sub -section (2) of Section 3. of the Karnataka Prevention of Dangerous 
Activities of Boot-leggers , Drug - Offenders, Gamblers, Goondas , Immortal Traffic Offenders and Slum -Grabbers Act, 1985 the 
Government of. Karnataka hereby direct that all the Commissioners of Police and all the District Magistrates in the State shall exercise 
the powers conferred by sub -section (1) of Section 3 of the Act within the limits of their jurisdiction for a period of three months 
from 10-12- 2014 to 09-03- 2015 . 

By Order and in the name of the Governor ofKarnataka , 
P . R . 967 

GOVINDASWAMY 
S . C. 50 

UNDER SECRETARY TO GOVERNMENT, 

HOME DEPARTMENT (Law & Order). 


HOME SECRETARIAT 

NOTIFICATION 

NO. HD 284 SST 2012, Bangalore , Dated : 02 -12- 2014 , 
In exercise of the powers conferred under Section 3 of the National Security 1980 (Act 65 of 1980 ) Government of Karnataka 
hereby authorize the District Magistrates and the Commissioners of Police to exercise the powers conferred under sub - section 2 of 
Section 3 of the National Security Act 1980 for a period of three months from 06 - 12 - 2014 TO 05- 03 -2015 . 

By Order and in the name of the Governor ofKarnataka, 
P . R . 968 

GOVINDASWAMY 
S . C. 50 

UNDER SECRETARY TO GOVERNMENT, 

HOME DEPARTMENT (Law & Order). 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕಂಇ 161 ಎಲ್‌ಆರ್‌ಎ 2014, ಬೆಂಗಳೂರು, ದಿನಾಂಕ: 29ನೇ ನವೆಂಬರ್, 2014, 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 48ರ ಉಪ ಕಲಂ (1) ರಿಂದ (3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಕೆಳಕಂಡ 
ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಅವರ ಬದಲಿಗೆ ಈ ಕೆಳಕಂಡವರನ್ನು 
ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಚಿ 
ಭೂ ನ್ಯಾಯ ಮಂಡಳಿಯನ್ನು ರಚಿಸಿ ಆದೇಶ ಹೊರಡಿಸಿದೆ. 
| ಕ್ರ. ಸಂ . | ಭೂ ನ್ಯಾಯ ಮಂಡಳಿಯ ಹೆಸರು | 

ಸದಸ್ಯರುಗಳ ಹೆಸರು ಮತ್ತು ವಿಳಾಸ 

ಮೀಸಲಾತಿ 
ಚಿಕ್ಕಬಳ್ಳಾಪುರ ಜಿಲ್ಲೆ, 

1. ಶ್ರೀ ಜಿ. ವಿ . ಅಶ್ವಥನಾರಾಯಣರೆಡ್ಡಿ ಬಿನ್ ಲೇಟ್ ವೆಂಕಟರೆಡ್ಡಿ , 
ಚಿಂತಾಮಣಿ ತಾಲ್ಲೂಕು 

ಗೋಲ್ಲಪಲ್ಲಿ, ಇರಗಂಪಲ್ಲಿ ಅಂಚೆ, ಚಿಂತಾಮಣಿ ತಾಲ್ಲೂಕು 


ಸಾಮಾನ್ಯ 


ಸಾಮಾನ್ಯ 


2. ಶ್ರೀ ಈ . ಸುಬ್ಬರೆಡ್ಡಿ ಬಿನ್ ಈರಪ್ಪರೆಡ್ಡಿ, ಚಿಕ್ಕಕರಕಮಾಕಲಹಳ್ಳಿ , | 

ನಂದಿಗಾನಹಳ್ಳಿ, ಚಿಂತಾಮಣಿ ತಾಲ್ಲೂಕು 


ಸಾಮಾನ್ಯ 


3. ಶ್ರೀ ಲಕ್ಷ್ಮೀನಾರಾಯಣ ರೆಡ್ಡಿ ಬಿನ್ ಅಶ್ವಥರೆಡ್ಡಿ, 

ಮುರಗಮಲ್ಲಾ, ಚಿಂತಾಮಣಿ ತಾಲ್ಲೂಕು 
4. ಶ್ರೀಮತಿ ಕಮಲಮ್ಮ ಕೋಂ ಗಂಗಲಪ್ಪ , ವಾರ್ಡ್ ನಂ . 31, 

ತಿಮ್ಮಸಂದ್ರ, ಚಿಂತಾಮಣಿ ನಗರ 


ಮೀಸಲಾತಿ 


P . R . 971, 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ. ಎಂ . ದಾಕ್ಷಾಯಣಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ ( ಭೂ ಸುಧಾರಣೆ). 


S . C .15 


୦୭ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೫ , ೨೦೧೫ 


ಭಾಗ ೪ಎ 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 165 ಎಲ್‌ಜಿಬಿ 2014, ಬೆಂಗಳೂರು, ದಿನಾಂಕ: 16ನೇ ಸೆಪ್ಟೆಂಬರ್ , 2014, 
ಕನಕಪುರ ವಿಧಾನಸಭಾ ಕ್ಷೇತ್ರ ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಗೆ ಅಧಿಕಾರಿ ಹಾಗೂ ಅಧಿಕಾರೇತರ ಸದಸ್ಯರನ್ನು ಒಳಗೊಂಡಂತೆ 
ಹೊರಡಿಸಲಾದ ಅಧಿಸೂಚನೆ ಸಂಖ್ಯೆ : ಆರ್‌ಡಿ 91 ಎಲ್‌ಜಿಬಿ 2014 ದಿನಾಂಕ: 11 - 06 - 2014ನ್ನು ಹಿಂದಕ್ಕೆ ಪಡೆಯಲಾಗಿದೆ ಹಾಗೂ ಕರ್ನಾಟಕ ಭೂ 
ಕಂದಾಯ ಕಾಯ್ದೆ 1964 ಸಬ್ ಸೆಕ್ಷನ್ (1) 94( ಎ) ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ಅಧಿಕಾರಿ 
ಹಾಗೂ ಅಧಿಕಾರೇತರ ಸದಸ್ಯರುಗಳನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 
ಕ್ರ. ಸಂ . ಸದಸ್ಯರುಗಳ ಹೆಸರು ಮತ್ತು ವಿಳಾಸ 

ಮೀಸಲಾತಿ 
ಶ್ರೀ ಕೆ. ವಿ. ವಿಶ್ವನಾಥ್ ಬಿನ್ ವೆಂಕಟರಾಮಮೂರ್ತಿ, ಚಿಕ್ಕೊಂಡನಹಳ್ಳಿ, ಅಧ್ಯಕ್ಷರು 
ಹುಣಸನಹಳ್ಳಿ ಅಂಚೆ,ಕೋಡಿಹಳ್ಳಿ ಹೋಬಳಿ, ಕನಕಪುರ ತಾಲ್ಲೂಕು 
ಶ್ರೀ ಶಂಕರ ಬಿನ್ ಲಿಂಗೇಗೌಡ ಕುರುಬಳ್ಳಿದೊಡ್ಡಿ, ಕಬ್ಬಾಳು ಅಂಚೆ, ಸದಸ್ಯರು 
ಕನಕಪುರ ತಾಲ್ಲೂಕು 

(ಸಾಮಾನ್ಯ) 
ಶ್ರೀ ಬ್ಯಾಟಗಯ್ಯ ಬಿನ್ ಬ್ಯಾಟಗಯ್ಯ ತೇರಿನದೊಡ್ಡಿ, ಹೊರಳಗಲ್ಲು | ಸದಸ್ಯರು 
ಅಂಚೆ, ಕನಕಪುರ ತಾಲ್ಲೂಕು 

( ಪರಿಶಿಷ್ಟ ಜಾತಿ) 
ಶ್ರೀಮತಿ ಲೀಲಾವತಿ ಕೋಂ ರಂಗನಾಥ, ಕಗ್ಗಲಹಳ್ಳಿ, ಹಾರೋಹಳ್ಳಿ ಸದಸ್ಯರು 
ಹೋಬಳಿ, ಕನಕಪುರ ತಾಲ್ಲೂಕು 

( ಮಹಿಳೆ ) 
- 5 ತಹಶೀಲ್ದಾರ್‌, ಕನಕಪುರ ತಾಲ್ಲೂಕು 

ಕಾರ್ಯದರ್ಶಿ 


P. R . 972 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಉಮಾದೇವಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ ( ಭೂ ಮಂಜೂರಾತಿ - 1) . 


S . C .100 


ಕ್ರಮ 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕಂಇ 41 ಎಲ್‌ಜಿಸಿ 2014 , ಬೆಂಗಳೂರು, ದಿನಾಂಕ: 27ನೇ ನವೆಂಬರ್ , 2014, 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964ರ ಕಲಂ 94 ( ಎ) ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಕೆಳಕಂಡ ಅಧಿಕಾರಿ ಹಾಗೂ 
ಅಧಿಕಾರೇತರ ಸದಸ್ಯರನ್ನು ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಕೂರು ವಿಧಾನಸಭಾ ಕ್ಷೇತ್ರದ ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಗೆ ಈ ಕೂಡಲೇ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಆದೇಶಿಸಲಾಗಿದೆ. 
ವಿಧಾನಸಭಾ ಕ್ಷೇತ್ರ 
ಸದಸ್ಯರ ಹೆಸರು & ವಿಳಾಸ 

ಪ್ರವರ್ಗ 
ಸಂಖ್ಯೆ 

ಮೊಳಕಾಲ್ಲೂರು 1. ಶ್ರೀ ಎಸ್.ತಿಪ್ಪೇಸ್ವಾಮಿ , ಶಾಸಕರು, ಮೊಳಕಾಲ್ಕೂರು ವಿಧಾನಸಭಾ ಕ್ಷೇತ್ರ, ಅಧ್ಯಕ್ಷರು 
ವಿಧಾನಸಭಾ ಕ್ಷೇತ್ರ ಚಿತ್ರದುರ್ಗ ಜಿಲ್ಲೆ 

2. ಶ್ರೀ ಟಿ. ಕುಮಾರ್ ಬಿನ್ ಟಿ.ಎ . ತಿಪ್ಪೇಸ್ವಾಮಿ , ತಳಕು ಗ್ರಾಮ , ಚಳ್ಳಕೆರೆ ಸದಸ್ಯರು 
ತಾಲ್ಲೂಕು, ಚಿತ್ರದುರ್ಗ ಜಿಲ್ಲೆ 

( ಸಾಮಾನ್ಯ ) 
3. ಶ್ರೀ ವಿ. ಟಿ. ಶಂಕರಮೂರ್ತಿ ಬಿನ್ ತಿಪ್ಪೇಸ್ವಾಮಿ, ವರವು ಗ್ರಾಮ , ಚಳ್ಳಕೆರೆ ಸದಸ್ಯರು 
ತಾಲ್ಲೂಕು, ಚಿತ್ರದುರ್ಗ ಜಿಲ್ಲೆ 

( ಪರಿಶಿಷ್ಟ ಪಂಗಡ) 
4. ಶ್ರೀಮತಿ ಅಶ್ವಿನಿ ಅಶೋಕ್ ಕೋಂ . ಆರ್‌. ಎಂ . ಅಶೋಕ, ವಕೀಲರು, ಸದಸ್ಯರು 
ರಾಂಪುರ ಗ್ರಾಮ , ಮೊಳಕಾಲೂರು ತಾಲ್ಲೂಕು, ಚಿತ್ರದುರ್ಗ ಜಿಲ್ಲೆ 

( ಮಹಿಳೆ) 
5. ತಹಶೀಲ್ದಾರರು, ಮೊಳಕಾಲೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಸದಸ್ಯ 
ತಹಶೀಲ್ದಾರರು 

ಕಾರ್ಯದರ್ಶಿ 


P . R . 973 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಮಹಾಂತೇಗೌಡ ಎಸ್.ಎಲ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ(ಭೂಮಂಜೂರಾತಿ - 3). 


S . C .25 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೫ , ೨೦೧೫ 


೧೪೩ 


ಪ್ರವರ್ಗ 


ಸದಸ್ಯರು 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ: 25 :ಎಲ್‌ಜಿಡಿ:2014 , ಬೆಂಗಳೂರು, ದಿನಾಂಕ: 28ನೇ ನವೆಂಬರ್ , 2014, 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964ರ ಕಲಂ 94 ( ಎ) ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಗದಗ ಜಿಲ್ಲೆ ರೋಣ ವಿಧಾನಸಭಾ 
ಕ್ಷೇತ್ರದ ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಗೆ ಈ ಕೆಳಕಂಡ ಅಧಿಕಾರಿ ಹಾಗೂ ಅಧಿಕಾರೇತರ ಸದಸ್ಯರನ್ನು ಕೂಡಲೇ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಆದೇಶಿಸಲಾಗಿದೆ. 
ಕ್ರಮ | ವಿಧಾನಸಭಾ ಕ್ಷೇತ್ರ 

ಸದಸ್ಯರ ಹೆಸರು & ವಿಳಾಸ 
ಸಂಖ್ಯೆ 
ರೋಣ 1. ಶ್ರೀ ಗುರುಪಾದಗೌಡ ಸಂಗನಗೌಡ ಪಾಟೀಲ್, ಶಾಸಕರು, 

ಅಧ್ಯಕ್ಷರು 
2. ಶ್ರೀ ಶಶಿಧರ ಶರಣಪ್ಪ ಹೂಗಾರ, ಸಾ :ಕಾಲಕಾಲೇಶ್ವರ, ಗಜೇಂದ್ರಗಡ 
( ಅಂಚೆ), ರೋಣ ತಾಲ್ಲೂಕು. 

( ಸಾಮಾನ್ಯ) 
3. ಶ್ರೀ ಫಕೀರಪ್ಪ ಚನ್ನಯಲ್ಲಪ್ಪ ಕರಿದುರಗಣ್ಣವರ , ಬಸವೇಶ್ವರ ನಗರ , 

ಸದಸ್ಯರು 
ಸಾ : ಗಜೇಂದ್ರಗಡ, ರೋಣ ತಾಲ್ಲೂಕು. 

( ಪರಿಶಿಷ್ಟ ಜಾತಿ) 
4 . ಶ್ರೀಮತಿ ದೀಪಾ ಶಿವಕುಮಾರ ಚನ್ನಿ , ಮನೆ ನಂ . 282 /2 , ವಾಣಿ ಪೇಟ, 

ಸದಸ್ಯರು 
ಸಾ : ಗಜೇಂದ್ರಗಡ, ರೋಣ ತಾಲ್ಲೂಕು. 

( ಮಹಿಳೆ) 
- 5, ತಹಶೀಲ್ದಾರರು, ರೋಣ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು | ಸದಸ್ಯ ಕಾರ್ಯದರ್ಶಿ 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಮಹಾಂತೇಗೌಡ ಎಸ್.ಎಲ್ 
PR. 974 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
S . C.15 

ಕಂದಾಯ ಇಲಾಖೆ(ಭೂಮಂಜೂರಾತಿ - 3) . 


ಕಂದಾಯ ಸಚಿವಾಲಯ 

ತಿದ್ದುಪಡಿ 
ಆರ್‌ಡಿ:8: ಎಲ್‌ಜಿಎನ್‌ :2014 , ಬೆಂಗಳೂರು, ದಿನಾಂಕ: 02ನೇ ಡಿಸೆಂಬರ್ , 2014. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ ಆರ್‌ಡಿ 8 ಎಲ್‌ಜಿಎನ್ 2014 ದಿನಾಂಕ: 30 - 09 -2014ರ ಕ್ರಮ ಸಂಖ್ಯೆ 5ರಲ್ಲಿರುವ "ತಹಶೀಲ್ದಾರ್‌, ಶಿರಸಿ 
ತಾಲ್ಲೂಕು, ಉತ್ತರ ಕನ್ನಡ ಜಿಲ್ಲೆ" ಎಂಬುದರ ಬದಲಾಗಿ ತಹಶೀಲ್ದಾರ್‌, ಕಾರವಾರ ತಾಲ್ಲೂಕು, ಉತ್ತರ ಕನ್ನಡ ಜಿಲ್ಲೆ" ಎಂದು ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P. R . 975 

* ಉದಯ ಆರ್. ನಾಯಕ್, 

ಪೀಠಾಧಿಕಾರಿ, 
S . C .15 

ಕಂದಾಯ ಇಲಾಖೆ ( ಭೂಮಂಜೂರಾತಿ - 2). 
TRANSPORT SECRETARIAT 

NOTIFICATION 
No. SARIE 165 SAEPA 2013, Bengaluru , dated : 28 - 11 - 2014 
In supersession of the State Road Safety Council constituted in Notification No .SARIE 88 SAEPA 2010 dated 18 -5 -2010 and 
in exercise of the powers conferred under Section 215 ( 2 ) of Motor Vehicles Act 1988 , the Government of Karnataka hereby constitute . 
" State Road Safety Council" having the following structure with Chairman , vice Chairman , Members & Convener thereof : 


Hon ble Ministerfor Transport , Govt. of Karnataka 


Chairman 


Principal Secretary to Govt., Transport Dept., Bangalore 


Vice Chairman 


Managing Director,KSRTC , Bangalore . 


Member 


Commissioner, Health & Family Welfare Dept ., Bangalore 


Member 


Managing Director, Karnataka Power Transmission Corporation Limited , Bangalore 


Member 


Secretary to Government, Public Works Department, Bangalore 


Member 


Secretary to Government, Urban Development Department, Bangalore 


Member 


Director General & Inspector General of Police, Bangalore 


Member 


R .N .I. No . KARBIL /2001/47147 POSTAL REGN. No. RNP/KA/BGS/ 2202 /2014 -16 
Licensed to post without prepayment WPP No . 297 
088 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೫ , ೨೦೧೫ 


ಭಾಗ ೪ಎ 


Commissioner , Bruhat Bangalore Mahanagara Palike, Bangalore 


Member 


Director, Town Planning, Bangalore 


Member 


Chief General Manager, Karnataka Telecom Circle , Bangalore 


Member 


12 . 


Commissioner , Department of Urban Land Transport (DULT) Bangalore 


Member 


Chief Engineer (National Highways ), Public Works Department, Bangalore 


Member 


14 . 


Member 


15 . 


Additional Commissioner of Police (Traffic ), Bangalore 
Prof. T .G . Sitharam , Chairman , Centre for Infrastructure Sustainable Transportation & Urban Planning 
(CISTUP ), SID complex , IISC , Bangalore - 12 
Sri Channa Reddy, President, Federation of Karnataka Lorry Owners Association , Bangalore. 


Member 


16 . 


Member 


17 . 


Sri. G . R . Shanmugappa, Chairman , FKLO & AA, Bangalore . 


Member 


18 . 


Member 


19. 


Member 


20 . 


Secretary to Government, Finance Department (Excise ) Bangalore. 
Principal Secretary to Government, Education Department / Commissioner, Department of Public 
Instruction , Bangalore 
Managing Director, Bangalore Electricity Supply Company Ltd.,(BESCOM ), Bangalore. 
Sri Pradeep K . K . Member, State Disaster Management Advisory Committee , Karnataka State 
Disaster Management Committee , Kandaya Bhavan , K .G .Road , Bangalore . 
President, Association ofKarnataka State Tourist Motor Cab /Maxi Cab Owners ® , No. 52, Vani villas 
Road, Basavanagudi, Bangalore - 04 . 


Member 


Member 


Member 


Sri Suresh Sharma, Sharma Travels , No . 328 , Tipusulthan Palace Road , Kalasipalya , Bangalore . 


Member 


24. Commissioner, Transport & Road Safety , Bangalore. 

Convener 
The Council shall meet atleast once in 3 months. The non -official members will have no sitting fee or TA /DA for attending the 
meetings . 

The council is empowered to co -ordinate the following functions and take decisions thereon : 
a) Construction of Fly -overs, bridges and by-pass roads . 
b ) Standardization of the size , dimensions and structure of the traffic roundabouts road dividers , refuge island and such other 

structures; 
c ) Standardization of the dimensions , size , design and colour ofthe guard -rails ; 
d ) Installation automatic traffic signals , pedestrian crossing blinkers and such other electronic / electrical installations on the 

roads . : 
Maintenance of road -worthiness of roads used by the public transport vehicles especially the Karnataka State Road Transport 

Corporation 
f) Standards of fitness and safety precautions to be enforced in various categories ofmotor vehicles ; 

Action to educate the road users especially the children about road safety measures ; 
h ) Measures to ensure proper training for riders of two wheelers and drivers of other motor vehicles ; 

Standardization of criteria for locating petrol diesel outlet pumps , cinema theatres , post offices, Karnataka Electricity Board 
junction boxes , shopping complex and areas for parking ofmotor vehicles ; 
Action to improve public transportation by way of allotment of land for locating bus terminus and bus depots, as well as 
modification of routes with a view to ensuring the safety of the road users . 
Action to reduce hazards caused by the goods transport vehicles by prescribing their routes, parking and halting areas as well 

as resting places for their drivers on National Highways , State Highways and other major roads : and 
1) Any other action which affects the traffic , transportation and road safety . 


P . R . 949 
SC - 200 


By Order and in the name of the Governor of Karnataka 

R . PRABHUSHANKAR 

Desk Officer 
Transport Department. 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು-59 


